ಕರ್ನಾಟಕ ವಿಧಾನ ಪರಿಷತ್ತು 


ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರು 
ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಉತ್ತರಿಸಬೇಕಾದ ದಿನಾಂಕ 


ಉತ್ತರಿಸಬೇಕಾದ ಸಚಿವರು 


ಡಾ॥ ಸೂರಜ್‌ ರೇವಣ್ಣ 
648 

22-02-2022 
ಸಹಕಾರ ಸಚವರು 


ಉತ್ತರ 


@; lau 


:| ವ್ಯಾಪಾರಿಗಳು, ' 


ರಾಜ್ಯದ ಬೀದಿ ವ್ಯಾಪಾರಿಗಳ 


ಹಾಗೂ' ತಳ್ಳುಗಾಡಿಯ 
ವ್ಯಾಪಾರದ 
ಉದ್ದೇಶಕ್ಕೆ ಮೀಟರ್‌ ' ಬಡ್ಡಿ 
ವ್ಯಕ್ತಿಗಳಿಂದ ಹಾಗೂ ಖಾಸಗಿ 
ಲೇವಾದೇವಿದಾರರಿಂದ 
ಪಡೆದು. ಆರ್ಥಿಕ. 
ಸಿಲುಕಿರುವುದು 

ಗಮನಕ್ಕೆ ಬಂದಿದೆಯೇ; 


ಸಾಲ 
ಸಂಕಪ್ಪಕ್ಕೆ 
ಸರ್ಕಾರದ 


ಹೌದು. 


ಬಂದಿದ್ದಲ್ಲಿ, ಸದರಿ ಬಡ ಹಾಗೂ 
ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿರುವ 
ಬೀದಿ ವ್ಯಾಪಾರಿಗಳಿಗೆ ವ್ಯಾಪಾರ 
ನಡೆಸಿ ಜೀವ ನಿರ್ವಹಣೆಗೆ 
ಅನುಕೂಲವಾಗುವ ದೃಷ್ಟಿಯಿಂದ 
ಈ ಹಿಂದೆ ಇದ್ದಂತಹ ಬಡವರ 


ಬಂಧು ಯೋಜನೆಯನ್ನು 
ಜಾರಿಗೊಳಿಸುವ ಉದ್ದೇಶ 
ಸರ್ಕಾರದ ಮುಂದಿದೆಯೇ: 
(ಸಂಪೂರ್ಣ ಮಾಹಿತಿ 


ನೀಡುವುದು) 


| ಸಮಸ್ಯೆಯುಂಟಾಗುತ್ತಿರುವುದರಿಂದ, ರಾಜ್ಯ 


ಬಡ ಹಾಗೂ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿರುವ `'ಬೀದಿ 


ವ್ಯಾಪಾರಿಗಳಿಗೆ ವ್ಯಾಪಾರ ನಡೆಸಿ ಜೀವ ನಿರ್ವಹಣೆಗೆ 
ಅನುಕೂಲವಾಗುವ ದೃಷ್ಟಿಯಿಂದ, ಸದರಿ ವ್ಯಾಪಾರಿಗಳು “ಬಡವರ 
ಬಂಧು” ಯೋಜನೆಯಲ್ಲಿ ಪಡೆದ ಸಾಲಗಳ ಪೈಕಿ 


ದಿನಾಂಕ:29.03.2021ಕ್ಕೆ ಹೊರಬಾಕಿ ಹೊಂದಿರುವ ಅಸಲು ಮತ್ತು 
ಬಡ್ಡಿ ಸೇರಿ ಒಟ್ಟು ರೂ.7.62 ಕೋಟಿಗಳ ಮೊತ್ತವನ್ನು ಮನ್ನಾ ಮಾಡಿ! 
ಈ ಯೋಜನೆಯನ್ನು ಮುಕ್ತಾಯಗೊಳಿಸಲು ಆದೇಶ : 
ಹೊರಡಿಸಲಾಗಿರುತ್ತದೆ. 


ಕೇಂದ್ರ ಸರ್ಕಾರದ "ಪಿಎಂ ಸ್ಪನಿಧಿ' ಯೋಜನೆ ಹಾಗೂ ರಾಜ್ಯ 
ಸರ್ಕಾರದ ' "ಬಡವರ ಬಂಧು” ಯೋಜನೆಯ ಅಂಶಗಳು ಒಂದೇ 
ರೀತಿಯಿದ್ದು ಫಲಾನುಭವಿಗಳ ಆಯ್ಕೆಯಲ್ಲಿ | 
ಸರ್ಕಾರದ "ಬಡವರ 


ಬಂಧು" ಯೋಜನೆಯನ್ನು ಸ್ಯ ಗಿತಗೊಳಿಸಲಾಗಿದೆ. 


ಈ ಹಿಂದೆ ಇದ್ದಂತಹ ಬಡವರ ಬಂಧು ಯೋಜನೆಯನ್ನು 
ಮತ್ತೆ ಜಾರಿಗೊಳಿಸುವ ಪ್ರಸ್ತಾವನೆ ಸರ್ಕಾರದ ಮುಂದೆ ಇರುವುದಿಲ್ಲ. 


ರಾಜ್ಯದ ಮಧ್ಯಮ `ಹಾಗೂ`ಬಡ' 


ಕುಟುಂಬ ಮಹಿಳೆಯರು 
ಸ್ವಾವಲಂಬಿಗಳಾಗಿ ಜೀವನ 
ನಡೆಸಲು ಆರ್ಥಿಕವಾಗಿ ಸರ್ಕಾರದ ಗಮನಕ್ಕೆ ಬಂದಿರುವುದಿಲ್ಲ. 
ಬಲಹೀನರಾಗಿರುವ ವಿಷಯವು 
| ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; 
ಬಂದಿದ್ದ ಈ ಹಿಂದೆ ಮಹಿಳೆಯರ ಸಾವಲಂಬನೆಯ ದೃಷಿಯಿಂದ ಶೂನ್ಯ 
ಇದ್ದಂತಹ ಗೃಹಲಕ್ಷ್ಮೀ ವ kN | $ 
ಯೋಜನೆಯನು ಪುನರ್‌ ಬಡ್ಡಿದರದಲ್ಲಿ ರೂ.3.00 ಲಕ್ಷಗಳವರೆಗೆ ಅಲ್ಪಾವಧಿ ಬೆಳೆಸಾಲ' ನೀಡುವ | 
| ಖರಿಗೊಳಿಸುವ ಉದೇಶ ಯೋಜನೆಯಡಿಯಲ್ಲಿ ಸಾಲ ಪಡೆಯಲು: ಅಪಕಾಶಪಿಡೆ. ಅಜೇ: ರೀತಿ | 
ಸರ್ಕಾರದ ಮುಂದಿ ದೆಯೇ; ಮಹಿಳಾ ಸ್ವ-ಸಹಾಯ ಗುಂಪುಗಳಿಗೆ ಶೂನ್ಯ ಬಡ್ಡಿದರದಲ್ಲಿ ರೂ.5.00 
ಲಕಗಳವರೆಗೆ ' ಸಾಲ ` ಪಡೆಯಲು ಅವಕಾಶವಿರುತದೆ. ' ಇದರ 
Mau , ಸರಣಿಗಳು ಸದುಪಯೋಗವನ್ನು ಮಹಿಳೆಯರು ಪಡೆಯಲು ಅವಕಾಶವಿರುತ್ತದೆ. 
ನೀಡುವುದು) ಗೃಹಲಕ್ಷ್ಮೀ ಯೋಜನೆಯನ್ನು ಪುನರ್‌ ಜಾರಿಗೊಳಿಸುವ ಪ್ರಸ್ತಾವನೆ 


ವಂ 


ಸರ್ಕಾರದ ಮುಂದೆ ಇರುವುದಿಲ್ಲ, 


- 


ಸಂಖ್ಯೆ ಸಿಒ 56 ಸಿಎಲ್‌ಎಸ್‌ 2022 


NN 


(ಎಸ್‌. ಟಿ. ಸೋಮಶೇಖರ್‌) 
ಸಹಕಾರ ಸಚಿವರು 


